ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಕರ ಹೆಸರು 2 ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2460 
23032022 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು : 


** 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಪಕ್ನೆ 


ಉತ್ತರೆ 


ಮೇವು, ಹಿಂಡಿ, ಬೂಸ, ಜೋಳದ ಹಿಟ್ಟು, 
ಕೆಡಲೆಹೊಟ್ಟು ಇತ್ಯಾದಿಗಳ ಬೆಲೆ ಗಗನಕ್ಕೇರಿದ್ದು, ದನ 
ಕರುಗಳನ್ನು ಹೊಂದಿರುವ ರೈತಾಪಿ ವರ್ಗ ಈ 
ಪದಾರ್ಥಗಳನ್ನು. ಕೊಳ್ಳಲು ಪರದಾಡಬೇಕಾದ ಸ್ಥಿತಿ 
ಒದಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದಯ್ಯೇ; 
ಬಂದಿದ್ದಲ್ಲಿ, ಈ ರೈತಾಪಿ ವರ್ಗಕ್ಕೆ" ಜಾನುವಾರುಗಳ 
| ಆಹಾರ ಖರೀದಿಸಲು ಸರ್ಕಾರ ಯಾವುದಾದರೂ 
| ಯೋಜನೆಗಳನ್ನು ರೂಪಿಸಿದೆಯೇ; 
| (ವಿವರ ನೀಡುವುದು) 


ರೈತರು ದಿನನಿತ್ಯ ಜಾನುವಾರುಗಳಿಗೆ ನೀಡುವಂತಹ 


ಎ 


ಬಂದಿರುತ್ತದೆ. 


ರೈತಾಪಿ ವರ್ಗಕ್ಕೆ ಜಾನುವಾರುಗಳ ಆಹಾರ ಖರೀದಿಸಲು 
ಯಾವುದೇ ಯೋಜನೆಗಳನ್ನು ಸರ್ಕಾರದಿಂದ ರೂಪಿಸಿರುವುದಿಲ್ಲ. 


ಇತ್ತೀಚಿನ ದಿನಗಳಲ್ಲಿ ಜಾನುವಾರುಗಳ ಬೆಲೆ ಬಹಳ 
ಹೆಚ್ಚಳವಾಗಿದ್ದು, ಒಂದು ವೇಳೆ ಯಾವುದಾರೂ 
ಖಾಯಿಲೆಗಳಿಂದ ಜಾನುವಾರುಗಳು ಮರಣ 
ಹೊಂದಿದರೆ ಜಾನುವಾರುಗಳನ್ನು ಮತ್ತೆ ಖರೀದಿಸಲು 
ರೈತರು ಸಾಲ ಮಾಡಬೇಕಾದ ದುಸ್ಥಿತಿಯಲ್ಲಿದ್ದು, 
ಇಂತಹ ರೈತಾಪಿ ವರ್ಗ ಜಾನುವಾರುಗಳನ್ನು 
ಖರೀದಿಸಲು ಸಹಾಯಧನ ನೀಡುವ 
ಯಾವುದಾದರೂ ಯೋಜನೆಗಳನ್ನು ಸರ್ಕಾರ 
ರೂಪಿಸಿದೆಯೇ; (ವಿವರ ನೀಡುವುದು) 


ಜಾನುವಾರುಗಳು ಮರಣ ಹೊಂದಿದ ' ಸಂದರ್ಭದಲ್ಲಿ ರೈತಾಪಿ 
ವರ್ಗದವರು ಜಾನುವಾರುಗಳನ್ನು ಖರೀದಿಸಲು, ಸಹಾಯಧನ 
ನೀಡುವ ಯಾವುದೇ ಯೋಜನೆಗಳು ಜಾರಿಯಲ್ಲಿರುವುದಿಲ್ಲ. 


+ 


ಕರ್ನಾಟಕದಲ್ಲಿ ಜಾನುವಾರುಗಳಿಗೆ ಕಾಣಿಸಿಕೊಳ್ಳುವ 
ಖಾಯಿಲೆಗಳು ಯಾವುವು; ಈ ಖಾಯಿಲೆಯ 
ಗುಣಲಕ್ಷಣಗಳ ' ಬಗ್ಗೆ ರೈತರಿಗೆ ಪ್ರಚಾರ 
ಮಾಡಲಾಗುತ್ತಿದೆಯೇ; ರೈತರಿಗೆ ಅಗತ್ಯ 
ತರಬೇತಿಗಳನ್ನು ನೀಡಿದರೆ ಈ ಖಾಯಿಲೆಗಳನ್ನು 
ಪ್ರಾಥಮಿಕ ಹಂತದಲ್ಲಿ ಅವರೇ ಗುರುತಿಸಿ ಪ್ರಥಮ 


ಚಿಕಿತ್ಸೆ ನೀಡುವಂತಹ ತರಬೇತಿ 
ಕಾರ್ಯಾಗಾರಗಳನ್ನು ಸರ್ಕಾರದಿಂದ 
ಕೈಗೊಳ್ಳಲಾಗುತ್ತಿದೆಯೇ; ಹಾಗಿದ್ದಲ್ಲಿ, ಅಂತಹ 


ತರಬೇತಿಗಳ ವಿವರ ನೀಡುವುದು? 


ಸ ಹಾಕಲಾಗುತ್ತಿದೆ. 


ಕರ್ನಾಟಕ ರಾಜದಲ್ಲಿ ಜಾನುವಾರುಗಳಿಗೆ 
, ಜ್ಯ ನ 


1) ಕಾಲು ಬಾಯಿ ಜ್ವರ, 2) ಗಳಲೆ ರೋಗ, 3) ಕರುಳು ಬೇನೆ, 
4) ನೆರಡಿ ರೋಗ, 5) ಪಿ.ಪಿ.ಆರ್‌, 6) ನೀಲಿ ನಾಲಿಗೆ ರೋಗ, 7) 
ಕುರಿ ಸಿಡುಬು, 8) ಕಂದು ರೋಗ, 9) ಚಪ್ಪೆ . ರೋಗ, 
10) ಚರ್ಮಗಂಟು ರೋಗ, 11) ರೇಬೀಸ್‌ ರೋಗ ಹಾಗೂ 
12) ಕೋಳಿಗಳಲ್ಲಿ ಕೊಕ್ಕರೆ ರೋಗಗಳು ಕಾಣಿಸಿಕೊಳ್ಳುತ್ತವೆ. 


ಸದರಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಪ್ರತಿ ವರ್ಷ 
ಜಾನುವಾರುಗಳಿಗೆ ಮುಂಜಾಗತೆಯಾಗಿ ಲಸಿಕೆಗಳನ್ನು 


| ಸಾಂಕ್ರಾಮಿಕ ರೋಗಗಳ ವಿ ವಿರುದ್ದ ಲಸಿ ಹಾಕುವ ಕಾರ್ಯಕ್ರಮದ : 


ಇಲಾಖೆಯ ತರಬೇತಿ ಕೇಂದ್ರಗಳಲ್ಲಿ ರೈತರಿಗೆ / ಜಾನುವಾರು 


ಸ್ಪ ಲಸಿ ಸಿಕೆ 
ಅಂಗವಾಗಿ ಕರ ಪತ್ರಗಳು / ಭಿತ್ತಿ ಪತ್ರಗಳ ಮೂಲಕ ಪ್ರಚಾರ | 
ಮಾಡಲಾಗುತ್ತಿದೆ. 


ಸಾಕಾಣಿಕೆದಾರರಿಗೆ ರೋಗ ತಹಬಂದಿ ಮತ್ತು ರೋಗಲಕ್ಷಣಗಳ | 
ಬಗ್ಗೆ ತರಬೇತಿ ನೀಡಲಾಗುತ್ತಿದೆ. 


| 
| 


| ಇಲಾಖೆಯಲ್ಲಿನ 16 ತರಬೇತಿ ಕೇಂದ್ರಗಳಲ್ಲಿ ರೈತರಿಗೆ ವೈಜ್ಞಾನಿಕ | 

ಹೈನುಗಾರಿಕೆ, ಕುರಿ / ಮೇಕೆ ಸಾಕಾಣಿಕೆ, ಹಂದಿ ಕಾಣಿ ಮತ್ತು \ 
ಕೋಳಿ ಸಾಕಾಣಿಕೆ, ಕುರಿತಂತೆ 2 ದಿವಗಳ ತರಬೇತ್ತಿಯನ್ನು | 
| ನಿಯಮಿತವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ. 


ಇ-ಪೆಸಂಮೀ 107 ಸಲೆವಿ 2022 


[a 


IN 
ನು ps 
ಪಠುಸ ಂಗೋಪಸ್ಥ. ಸಚಿವರು 


